ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


ಕರ್ನಾಟಕ ವಿಧಾನ ಪರಿಷ 


೨ ಪ 
ಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 967 
ರಿಸಬೇಕಾದ ದಿನಾಂಕ 21.12.2021 


ಸಹಕಾರ ಸಚಿವರು 


TS 3 ಇಷ ಗಳಲ್ಲಿ ರಾಜ್ಯದ' ಜಿಲ್ಲಾ 


ಕೇಂದ್ರ ಸಹಕಾರಿ ಬ್ಯಾಂಕುಗಳಿಗೆ 
ರಾಜ್ಯದ ಅಪೆಕ್ಸ್‌ ಮುಖಾಂತರ 


ನೀಡಿರುವ ಸಾಲಗಳ ಮೊತ್ತವೆಷ್ಟು; ಈ 


ಸಾಲಗಳನ್ನು ಯಾವ ಬಡ್ಡಿದರದಲ್ಲಿ 


ನೀಡಲಾಗುತ್ತಿದೆ; 
ಬ್ಯಾಂಕುಗಳು 
ರೈತರಿಗೆ ಸಾಲವನ್ನು ನೀಡುತ್ತವೆ; 
(ಜಿಲ್ಲಾವಾರು, ವಿವಿಧ ಸಾಲವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


ಈ 


ON SEE SE 


ಜಿಲಾ 
[) 
ಯಾವ ಬಡಿ ದರದಲ್ಲಿ 
@ [ae 


0 


ಕಳೆದ 5 ವರ್ಷಗಳಲ್ಲಿ ರಾಜ್ಯದ 21 ಜಿಲ್ಲಾ ಕೇಂದ್ರ ಸಹಕಾರಿ 
ಬ್ಯಾಂಕ್‌ ಮುಖಾಂತರ ವರ್ಷವಾರು ನೀಡಿರುವ ಸಾಲಗಳ ಮೊತ್ತದ ವಿವರ ಈ 
ಇರುತ್ತದೆ. 


ಮುಂದಿನಂತೆ 


ವರ್ಷ 2016-2017 | 2017-2018 | 2018-2019 1 2019-2020 g 2020-2021 8 
K | | 
ಸಾಲದ 7,665.50 7,526.73 | 8,227.11 | 9,669.67 [2,326.65 | 
ಹ , RS SS NN, 
ಅಪೆಕ್ಸ್‌ ಬ್ಯಾಂಕ್‌ ಮುಖಾಂತರ ಜಿಲ್ಲಾ ಕೇಂದ್ರ ಸಹಕಾರಿ A ನೀಡಿರುವ ಅಲ್ಲಾವಧಿ | 


ಕೃಷಿಸಾಲ, ಮಧ್ಯಮಾವಧಿ ಕೃಷಿಸಾಲ, ದೀರ್ಫಾವಧಿ ಕೃಷಿ ಸಾಲ ಮತ್ತು ಕೃಷಿಯೇತರ ಸಾಲಗಳಿಗೆ | 


ವರ್ಷವಾರು ವಿಧಿಸಿರುವ ಬಡ್ಡಿ ದರದ ವಿವರಗಳನ್ನು ಅನುಬಂಧ-01 ರಲ್ಲಿ ನೀಡಲಾಗಿದೆ. 
2016-2017 ರಿಂದ 2020-2021ನೇ ಸಾಲಿನಲ್ಲಿ ರಾಜ್ಯದ 21 ಜಿಲ್ಲಾ ಕೇಂದ 


ಬಡ್ಡಿ ದರದ i ಜಂಹಿಯನ್ನ. ಅನುಬಂಧ-02 ರಲ್ಲಿ ಶೀಡಲಾಗಚಿ ; 


ಬ್ಯಾಂಕುಗಳಿಗೆ ರಾಜ್ಯದ ಅಪೆಕ್ಸ್‌ 


ES 


ಸಹಕಾರ | 
ಬ್ಯಾಂಕುಗಳು ಪ್ಯಾಕ್ಸ ಮೂಲಕ ರೈತರಿಗೆ ನೀಡಿರುವ ವಿವಿಧ ಸಾಲ ಮತ್ತು ಅದರ ಮೇಲೆ ವಿಧಿಸಿರುವ! 


| 
GC 


| ಸಾಲ ಅರ್ಹತೆ ಮಾನದಂಡಗಳಾವುವು: 
| (ಸಂಪೂರ್ಣ ಮಾಹಿತಿ ನೀಡುವುದು) 


ಕರ್ನಾಟಕ ರಾಜ್ಯ ಸಹಕಾರ ಆಪೆಕ್ಸ್‌ ಬ್ಯಾಂಕ್ಕೂಲಕ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಲಳಿಗ ಸಾಲ 
ಮಂಜೂರು ಮಾಡಲು ಈ ಕೆಳಕಂಡ ಮಾನದಂಡಗಳನ್ನು ಅನುಸರಿಸುತ್ತಿದೆ. 


|; 


8. 
ಡಿ.ಸಿ.ಸಿ. ಬ್ಯಾಂಕಿನ ನಿವ್ನಳ | ಡಿ.ಸಿ.ಸಿ. ಬ್ಯಾಂಕ್‌ ಸದ್ಯಸರಿಗೆ 
ಅನುತ್ಪಾದಕ ಆಸ್ತಿ (%) ವಿತರಿಸಿದ ಸಾಲದ ಮೇಲೆ 


ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ಗಳು ಬ್ಯಾಂಕಿಂಗ್‌ ಕಾಯ್ದೆ 1949ರ ಕಲಂ 11ರ ಅನುಪಾಲನೆ 
ಮಾಡಿರಬೇಕು. 


. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗಳ ಸಿಆರ್‌ಎಆರ್‌ (Capital to Risk Asset Weighted Ratio) 


ಶೇ.9 ಅಥವಾ ಅದಕ್ಕಿಂತ ಹೆಚ್ಚಿರಬೇಕು. 

ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳ ನಿವ್ನಳ ಅನುತ್ತಾದಕ ಆಸ್ತಿಯು ಶೇ.12 ಕೈ ಮೀರಬಾರದು. 
ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗಳು ಹೆಚ್ಚುವರಿ ಎನ್‌ಒಡಿಸಿಯನ್ನು. (Non Overdue 
Coverage) ಪಾಲನೆ ಮಾಡಿರಬೇಕು. 

ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ಗಳು ಅಪೆಕ್ಸ್‌ ಬ್ಯಾಂಕಿನಿಂದ ಪಡೆದಿರುವ ಸಾಲಗಳು 
ಸುಸ್ತಿಯಾಗಿರಬಾರದು. 

ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗಳು ಶಾಸನಬದ್ಧ ಮೀಸಲು ಅನುಪಾತ ಮತ್ತು ನಗದು 
ಮೀಸಲು ಅನುಪಾತವನ್ನು ಪಾಲಿಸಿರಬೇಕು. 

ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ಗಳು ಪುನರ್ಧನವನ್ನು ಪಡೆಯಲು ಸಾಕಷ್ಟು ಮೀಸಲು 
ಎರವಲು ಶಕ್ತಿ (Reserve Borrowing Power) ಹೊಂದಿರಬೇಕು. 

ಸಾಲಮಿತಿ ನಿಗದಿಪಡಿಸಲು ಈ ಕೆಳಕಂಡ ಮಾನದಂಡಗಳಿರುತ್ತವೆ. 


ಆಪೆಕ್ಟಾಂಕಿನ ಹುನರ್ಧನ ಮಿತಿ 
(%) 


ಶೇ.6 40(%) 
ಶೌ8-10 55(%) N 


ಕ್‌ CC 


[ SS 


| 


| | 


ಜಿಲ್ಲಾ ಕೇಂದ್ರ ಬ್ಯಾಂಕುಗಳು ಈ ಜಿಲ್ಲಾ ಕೇಂದ್ರ ಸೆಹೆಕಾರ ಬ್ಯಾಂಕ್‌ ಗಳು, ಶಾಖೆ ಮತ್ತು ಪ್ಯಾಕ್ಷಳೆ ಮೂಲಕ ಸ್ಥಳೀಯರಿಗೆ ಮತ್ತು 
ಸಾಲಗಳನ್ನು 


ಯಾವ ಯಾವ ಸದ್ಯಸರಿಗೆ ಸಾಲ ವಿತರಿಸಲು ನಿಗದಿಪಡಿಸಿರುವ ಮಾನದಂಡಗಳ ವಿವರವನ್ನು ಅನುಬಂಧ-03 ರಲ್ಲಿ 


ಮಾನದಂಡದ ಆಧಾರದ ಮೇಲೆ | ನೀಡಲಾಗಿದೆ. 


ಸ್ಥಳೀಯರಿಗೆ ನೀಡಲಾಗುವುದುಗಿ ! 
| (ಸಂಪೂರ್ಣ ಮಾಹಿತಿ ನೀಡುವುದು) 


ಈ ಜಕ್ಲಯ ಲ್ಲಾ ಕಂದ್ರ ಸಹಾರ|ಹೌದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. K 
| ಬ್ಯಾಂಕಿನವರು ವಿವಿಧ ಶಾಖೆಗಳ | ಶಿವಮೊಗ್ಗ ಜಿಲ್ಲಾ ಕೇಂದ್ರ ಬ್ಯಾಂಕಿನ ನಗರ ಶಾಖೆಯಲ್ಲಿ ನಕಲಿ ಸದ್ಯಸರ ಹೆಸರಿನಲ್ಲಿ! 
| ನಕಲಿ ಸದಸ್ಕರ ಹೆಸರಿನಲ್ಲ ಹಚ್ಚಿನ ಚಿನ್ನಾಭರಣ ಸಾಲ ವಿತರಣೆಯಾಗಿರುವುದು ಕಂಡು ಬಂದಿರುತ್ತದೆ. ಅವ್ಯವಹಾರದಲ್ಲಿ ಭಾಗಿಯದ 
| ಮೊತ್ತದ ಅವ್ಯವಹಾರವಾಗಿರುವುದು | ಸಿಬ್ಬಂದಿಗಳ ವಿವರ ಅನುಬಂಧ-04 ರಲ್ಲಿ ನೀಡಲಾಗಿದೆ. 
| ಸರ್ಕಾರದ ಗಮನಕ್ಕೆ ಬಂದಿದೆಯೇ; | 
ಹಾಗಿದ್ದಲ್ಲಿ ಸಂಪೂರ್ಣ ಮಾಹಿತಿ 


| ನೀಡುವುದು: ಈ ಅವ್ಯವಹಾರದಲ್ಲಿ | 
' ಪಾಲ್ಗೊಂಡಿರುವವರ ಹೆಸರು. ಹುದ್ದೆ 


| ಧರ 
| ಆಕ್ಷೇಪಣೆಗಳನ್ನು ದಾಖಾಲಿಸಿರುವುದು 
| ನಿಜವೇ; 


ಸರ್ಕಾರ 


| ಕ್ರಮಗಳೇನು? 


ಮೂನ SES 2 


ಬ್ಯಾಂಕ್ಕಾರ್ಯವೈಖರಿಯ ಬಗ್ಗೆ ತನ್ನ 04.03.2021 ರವರೆಗೆ ನಡೆಸಿರುತ್ತಾರೆ. ತತ್ತಂಬಂಧ ದಿನಾಂಕ:05.04.2021 ರಂದು ಪರಿವೀಕ್ಷಣಾ | 
ವರದಿಯನ್ನು ಸಾಕಷ್ಟು | ವರದಿಯನ್ನು ಬ್ಯಾಂಕಿಗೆ ರವಾನಿಸಿ, ಇದಕ್ಕೆ ಅನುಪಾಲನಾ ವರದಿಯನ್ನು ನೀಡುವಂತೆ ಸೂಚಿಸಿರುತ್ತಾರೆ | 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯಿಂದಲೂ ಪತ್ರ ಸಂಖ್ಯೆ: RCS/CRD/KME-8/63/2020- | 


ಹಾಗಿದಲಿ ಈ ಬಗೆ ರಾಜ 
ಬನು fa! ವಿ 


2], ದಿನಾಂ೦ಕ:22.07.2021ರ ಮೂಲಕ ಬ್ಯಾಂಕಿನ ದಿನಾ೦ಕ:31.03.2020ರ ಅಂತ್ಯಕ್ಕೆ ಸಂಬಂಧಿಸಿದಂತೆ 
ಕೈಗೊಂಡಿರುವ 


ನಬಾರ್ಡ್‌ ಪರಿವೀಕ್ಷಣಾ ವರದಿಗೆ ಅನುಪಾಲನಾ ವರದಿಯನ್ನು ನಬಾರ್ಡ್ಗಛೇರಿಗೆ ಸಲ್ಲಿಸುವಂತೆ 
ತಿಳಿಸಲಾಗಿದ್ದು, ಆಪೆಕ್ಸ್‌ ಬ್ಯಾಂಕಿನವರು ನಬಾರ್ಡ್‌ ಪರಿವೀಕ್ಷಣಾ ವರದಿಗೆ ಅನುಪಾಲನಾ ವರದಿಯನು 
ದಿನಾಂಕ:17.06.2021 ರಂದು ಸಲ್ಲಿಸಿರುತ್ತದೆ. ತದನಂತರ ನಬಾರ್ಡ್‌ ಮುಂದುವರೆದ ಅನುಪಾಲನಾ 


ಕು 


ನಂದನ್ನ ಘರ ನನ 02.07.2021ರ ಪತ್ರದ ಮೂಲಕ ಭಂಗಿಗೆ ಸೂಚಿಸಿದ್ದು, p 


' ಇವರುಗಳ (ಸಂಪೂರ್ಣ ಮಾಹಿತಿ | 
| ನೀಡುವುದು) 
Id ಸಂಸ್ಥೆಯ ಇತ್ತೀಚಿನ 'ನಬಾರ್ಡ್‌ನ `ಪರಿನೀಕ್ಷಣಾಧಿಕಾರಿಗಳಿ `ಬ್ಯಾಂಕಿಂಗ್‌ ರೆಗ್ಯುಲೇಷನ್‌ ಕಾಯ್ದೆ 194ರ ಕಲಂ 35(6) ರ' 
ರ್ಷಗಳಲ್ಲಿ ಅಪೆಕ್ಸ್‌ | ಪ್ರಕಾರ ಬ್ಯಾಂಕಿನ 2019-20ನೇ ಸಾಲಿನ ಶಾಸನಬದ್ದ ಪರಿವೀಕ್ಷಣೆಯನ್ನು ದಿನಾಂಕ:08.02.2021] ರಿಂದ! 


Oy | ಬ್ಯಾಂಕಿನ `ವತಿಯಿಂದ ದಿನಾಂಕ:02.08.2021 ರಂದು `ಅನುಪಾಲನೆಯನ್ನು ನಬಾರ್ಡ್‌ ಕಛೇರಿಗೆ 
ನೀಡಲಾಗಿದ್ದು, ಪುನಃ ನಬಾರ್ಡ್‌ ಕಛೇರಿಯಿಂದ ದಿನಾಂಕ:31.08.2021 ರಂದು ಎರಡನೆಯ ಬಾರಿಗೆ 
ಮುಂದುವರೆದ ಅನುಪಾಲನಾ ವರದಿಯನ್ನು ಸಲ್ಲಿಸುವಂತೆ ಆಪೆಕ್ಸ್‌ ಬ್ಯಾಂಕಿಗೆ ಸೂಚಿಸಿದ್ದು, ಈ 
ಸಂಬಂಧ ಅಪೆಕ್ಸ್‌ ಬ್ಯಾಂಕಿನಿಂದ ದಿನಾಂಕ:17.09.2021 ರಂದು ಸಮಜಾಯಿಷಿಯನ್ನು ನೀಡಿರುತ್ತದೆ. 
| ಅಪೆಕ್ಸ್‌ ಬ್ಯಾಂಕಿನ ಅನುಪಾಲನೆಯನ್ನು ನಬಾರ್ಡ್‌ನಲ್ಲಿ ಪರಿಶೀಲನಾ ಹಂತದಲ್ಲಿರುತ್ತದೆ. 


ಸಂಖ್ಯೆ: ಸಿಒ 383 ಸಿಎಲ್‌ ಎಸ್‌ 2021 


pe A 
(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


ಮುಖಾಂತರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳಿಗೆ ನೀಡಿರುವ ಅಲ್ಪಾವಧಿ ಕೃಷಿಸಾಲ, ಮಧ್ಯಮಾವಧಿ ಕೃಷಿ ಸಾಲ, 
ದೀರ್ಪಾವದಿ ಕೃಷಿ ಸಾಲ ಮತ್ತು ಕೃಷಿಯೇತರ ಸಾಲಗಳಿಗೆ ವರ್ಷವಾರು ವಿಧಿಸಿರುವ ಬಡ್ಡಿ ದರದ ವಿವರ 


ಅಮುಒಬಂಧ - 01 


8. 90 


ued 2018 ME bad ೨೦, 8.80, 8.90 


2018-2019 5.೦20 ೨.೦೦, 8.80, 9.30, [5.25 
ee ——T—eeeser— 

2019-2020 5.೦20 8.60, 8.25, 8.60, 8.25, 7.70, |8.85, 9.05, 9.10, 14.45, 4.70 ] 
| 


(ಮೇಲಿನ ಬಡ್ಡಿ ದರಗಳು ವಿವಿಧ ಅವಧಿಗೆ ಇರುವ ಬಡ್ಡಿ ದರಗಳಾಗಿರುತ್ತವೆ 
ರ 
ಸಹಕಾರ ಸ೦ಘಗೆಳ ಅಪರ ಬಂಧಕರು 


(ಪತ್ತು) 


2016-2017 ರಿ೦ದ 2020-2021 ನೇ ಸಾಲಿನಲ್ಲಿ ರಾಜ್ಯದ 21 ಜಿಲ್ಲಾ ಕೇ೦ದ್ರ ಸಹಕಾರ ಬ್ಯಾಂಕುಗಳು ಪ್ಯಾಕ್ಸ್‌ನ ಮೂಲಕ 
ರೈತರಿಗೆ ನೀಡಿರುವ ವಿವಿಧ ಸಾಲ ಮತ್ತು ಅದರ ಮೇಲೆ ವಿಧಿಸಿರುವ ಬಡ್ಡಿದರದ ಜಿಲ್ಲಾವಾರು ಮಾಹಿತಿ 


ಅಮುಬಂಧ -2 


ಪ್ರ.ಸಂ ಬ್ಯಾಂಕಿನ ಹೆಸರು] ಅಲ್ಲಾವಧಿ ಕೃಷಿ ಸಾಲಕೆ, | ಮಧ್ಯಮಾವಧಿ/ದೀರ್ಪಾವಧಿ | ಕೃಷಿಯೇತರ | 
ವಿಧಿಸುತ್ತಿರುವ ಬಡ್ಡಿ ದರ | ಕೃಷಿ ಸಾಲಕೆೆ ವಿಧಿಸುತ್ತಿರುವ ಸಾಲಕ್ಕೆ 
ಬಡ್ಡಿ ದರ ವಿಧಿಸುತ್ತಿರುವ 
ಲಕ್ಷಗಳವರೆಗೆ | ಲಕ್ಷಕ್ಸಿಂತ | ಲಕ್ಷಗಳವರೆಗೆ | ಲಕ್ಷಕ್ಕಿಂತ 
ಮೇಲ್ಪಟ್ಟು ಮೇಲ್ದಟ್ಟು 
N.S SSS EL SN SS NE WL. NN 
AoE EI | [ಜಿಲ್ಲಾಕೇಂದ್ರ | 
Ts EN smd uno 
LN NS LS EL ಗಳು ವಿತರಿಸುವ 
[ones ರ 
SL SS RLS SS LS Re 
ಸಾಲಗಳಿಗೆ ತನ್ನ 
KTಕಮಗಳೂರು OE | | | eತವೆಜ 
NT EN SN NS EN RE 
E—Tಾವಣೆರ EE | [ಗಳನ್ನು 
WN NN LN SS EN EN oe 
Bea |0| |] | pಡ್ಮಿದರಗಳನ್ನು 
Tone |0| | O30 | | ವಿಗದಿಪಡಿಸಿರುತ್ತದೆ. 
WEN ET NN LN SN EN 


(ರಿಯಾಯಿತಿ ಬಡ್ಡಿ ದರದಲ್ಲಿ ವಿತರಿಸಿದ ಸಾಲಗಳು ರೈತರು ನಿಗದಿತ ಅವಧಿಯಲ್ಲಿ ಸಾಲ ಮರುಪಾಪತಿಸಿದಲ್ಲಿ ಮಾತ್ರ 
ಅನ್ವಯವಾಗುತ್ತದೆ). ೧) ಈ ಬ್ಯಾಂಕ್‌ ಗಳು ರೂ. 3 ಲಕ್ಷಕ್ಕಿಂತ ಹೆಚ್ಚಿನ ಬೆಳೆ ಸಾಲ ಹಾಗೂ ರೂ. ಲಕ್ಷಗಳಿಗಿಂತ ಹೆಚ್ಚಿನ 
ಮಧ್ಯಮಾವಧಿ/ ದೀರ್ಫಾವಧಿ ಸಾಲಗಳನ್ನು ನೀಡಿರುವುದಿಲ್ಲ. 


& 


 hoapccs 
ಸಹಕಾರ ಸಂಘಗಳ ಅಪರ ಬಿಬಂಧಕರು 


(ಪತ್ತು) 


1) 


ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು, ಶಾಖೆಗಳು ಮತ್ತು ಪ್ಯಾಕ್ಸ್‌ಗಳ ಮೂಲಕ ಸ್ಥಳೀಯರಿಗೆ ಹಾಗೂ ಸದ್ಯಸರಿಗೆ 
 ಸಾಲವಿತರಿಸಲು ನಿಗದಿಪಡಿಸಿರುವ ಮಾನದಂಡಗಳ ವಿವರಗಳು 


ಅನುಬಂಧ - 03 


ರೂ.3.00 ಲಕಗಳವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಅಲ್ಲಾವಧಿ ಬೆಳೆ ಸಾಲ ಮತು ಪಶು ಸಂಗೋಪನೆ/ ಮೀನುಗಾರಿಕೆ ಉದೇಶಗಳಿಗೆ ದುಡಿಯುವ ಬಂಡವಾಳವಾಗಿ ರೂ.2.00 


ಲಕಗಳವರೆಗೆ ಶೂನ್ಯ ಬಡಿ ದರದ ಸಾಲದ ಯೋಜನೆ : 


ರೈತನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಪಿಕಾರ್ಡ್‌ ಬ್ಯಾಂಕುಗಳಲ್ಲಿ ಸದಸ್ಯತ್ವ ಹೊಂದಿರತಕ್ಕದ್ದು, ಅಥವಾ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳಲ್ಲಿ ನಾಮಮಾತ್ರ 
ಸದಸ್ಯತ್ವ ಹೊಂದಿರತಕ್ಕದ್ದು. 

ರೈತರು ಪಹಣಿ ಮತ್ತು ಆಧಾರ್‌ ಕಾರ್ಡ್‌ ದಾಖಲೆಗಳೊಂದಿಗೆ ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಸಂಘಗಳಿಗೆ ಅರ್ಜಿ ಸಲ್ಲಿಸಬೇಕು. 

ರೈತನು ವಾಸವಿರುವ ಸಂಘ ಅಥವಾ ಭೂಮಿ ಹೊಂದಿರುವ ಸಂಘ ಯಾವುದಾದರೂ ಒಂದು ಸಂಘದ ವ್ಯಾಪ್ತಿಯಲ್ಲಿ ಮಾತ್ರ ಸಾಲ ಪಡೆಯತಕ್ಕದ್ದು, 

ಸದರಿ ಆರ್‌ಟಿಸಿ ಮೇಲೆ ಇತರೇ ಬ್ಯಾಂಕುಗಳಲ್ಲಿ ಬೆಳೆ ಸಾಲ ಪಡೆದಿರಬಾರದು. 

ಈ ಯೋಜನೆಯು ಪಶು ಸಂಗೋಪನೆ! ಮೀನುಗಾರಿಕೆ ಉದ್ದೇಶಗಳಿಗೆ ದುಡಿಯುವ ಬಂಡವಾಳ ಸಾಲಕ್ಕಾಗಿ ಗರಿಷ್ಟ ರೂ.2.00 ಲಕ್ಷಗಳಿಗೆ ಹಾಗೂ ಬೆಳೆ ಸಾಲ, ಪಶು 
ಸಂಗೋಪನೆ ಮತ್ತು ಮೀನುಗಾರಿಕೆಗೆ ದುಡಿಯುವ ಬಂಡವಾಳದ ಸಾಲ ಒಟ್ಟುಗೂಡಿಸಿ ರೂ.3.00 ಲಕ್ಷಗಳಿಗೆ ಮಾತ್ರ ಅನ್ವಯವಾಗುತ್ತದೆ. 

ಬಡ್ಡಿ ಸಹಾಯಧನ ಜಿಲ್ಲಾ ಮಟ್ಟದ ತಾಂತ್ರಿಕ ಸಮಿತಿ ನಿಗದಿಪಡಿಸಿದ ಸ್ಕೇಲ್‌ ಆಫ್‌ ಫೈನಾನ್ಸ್‌ಗೆ ಮಾತ್ರ ಲಭಿಸುತ್ತದೆ. 

ರೈತನು ಸಂಘವು ನಿಗದಿಪಡಿಸಿದ ಗಡುವಿನ ದಿನಾಂಕದೊಳಗೆ ಅಸಲು ಮರುಪಾವತಿಸಬೇಕು. 


ರೂ.10.00 ಲಕಗಳವರೆಗೆ ಮಧ್ಯಮಾವಧಿ ದೀರ್ಫಾವಧಿ ಕೃಷಿ ಸಾಲಗಳನ್ನು ಶೇಕಡಾ 3 ರ ಬಡಿದರದಲಿ ವಿತರಿಸುವ ಯೋಜನೆ. 


ರೈತನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಪಿಕಾರ್ಡ್‌ ಬ್ಯಾಂಕ್‌ ಅಥವಾ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳಲ್ಲಿ ಸದಸ್ಯತ್ವ ಹೊಂದಿರತಕ್ಕದ್ದು. 
ಭೂಮಿ ದಾಖಲೆಗಳು, ಭದ್ರತೆಗೆ ಬೇಕಾದ ದಾಖಲೆಗಳು ಮತ್ತು ಯೋಜನಾ ವರದಿಯೊಂದಿಗೆ ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಸಂಘಗಳಿಗೆ ಅರ್ಜಿ ಸಲ್ಲಿಸಬೇಕು. 
ರೈತನು ವಾಸವಿರುವ ಸಂಘ ಅಥವಾ ಭೂಮಿ ಹೊಂದಿರುವ ಸಂಘ ಯಾವುದಾದರೂ ಒಂದು ಸಂಘದ ವ್ಯಾಪ್ತಿಯಲ್ಲಿ ಮಾತ್ರ ಸಾಲ ಪಡೆಯತಕ್ಕದ್ದು. 

ೈತನು ಸಂಘವು ನಿಗದಿಪಡಿಸಿದ ಗಡುವಿನ ದಿನಾಂಕದೊಳಗೆ ಅಸಲು ಮತ್ತು ಶೇ.3 ರ ಬಡ್ಡಿಯನ್ನು ಪಾವತಿಸಬೇಕು. 


ನಬಾರ್ಡ್‌ ಗುರುತಿಸಿದ ಕೃಷಿ/ ಕೃಷಿ ಸಂಬಂಧಿತ ಮಧ್ಯಮಾವಧಿ ಮತ್ತು ದೀರ್ಫಾವಧಿ ಸಾಲಗಳ ಪೈಕಿ ಲಘು' ನೀರಾವರಿ, ಭೂ ಅಭಿವೃದ್ಧಿ, ಕೃಷಿ ಯಾಂತ್ರೀಕರಣ 


ಪ್ಲಾಂಟೇಷನ್‌ ಹಾಗೂ ತೋಟಗಾರಿಕೆ ಅಭಿವೃದ್ಧಿ, ಸಾವಯವ ಕೃಷಿ, ಪಶು ಸಂಗೋಪನೆ ಹಾಗೂ ಹೈನುಗಾರಿಕೆ, ಮೀನು ಕೃಷಿ, ರೇಷ್ಮೆ ಕೃಷಿ, ಜೇನು ಸಾಕಾಣಿಕೆ 
ಉದ್ದೇಶಗಳಿಗೆ ರೈತರಿಗೆ ನೀಡಲಾಗುವ ಸಾಲಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಈ ಯೋಜನೆಯು ಕೊಯ್ದುವರೆಗಿನ ಮತ್ತು ಕೊಯ್ದು ನಂತರದ ಕೃಷಿ ಚಟುವಟಿಕೆಗಳಿಗೆ 
ಅಂದರೆ ಮಾರುಕಟ್ಟಗ ಕೃಷಿ ಉತ್ಪನ್ನ ಸಿದ್ಧವಾಗುವ ಹಂತದವರೆಗೆ (Threshing, Winnowing, Cleaning, Grading, Drying) ಅವಶ್ಯವಿರುವ ಕೃಷಿ 
ಯಂತ್ರೋಪಕರಣ/ ಘಟಕಗಳನ್ನು ಹೊಂದಲು ನೀಡುವ ಸಾಲಗಳಿಗೂ ಸಹ ಅನ್ವಯವಾಗುತ್ತದೆ. 
* ದ್ವಿಚಕ್ರ ವಾಹನ, ಜೀಪು, ಪಿಕಪ್‌ po ಹಾಗೂ ಇನ್ನು ಮುಂತಾದ ಯಾವುದೇ ಕೃಷಿ ಸಾಗಾಣಿಕೆಗೆ ಬಳಸುವ ವಾಹನ ಸಾಲಗಳಿಗೆ, ತೋಟದ ಮನೆ, ಗ್ರಾಮೀಣ 
ಗೋದಾಮುಗಳಿಗೆ, ದ್ವಿತೀಯ ಸಂಸ್ಕರಣೆ, ಕೃಷಿ ಉತ್ತನ್ನಗಳ 'ಮೌಲ್ಸವರ್ಧನೆ/ ಆಹಾರ ಸಂಸ್ಕರಣೆ, ಕೃಷಿ ಕ್ಲಿನಿಕ್‌ಗೆ ನೀಡುವ ಸಾಲಗಳಿಗೆ ಈ ಯೋಜನೆ ಅನ್ನಯವಾಗುವುದಿಲ್ಲ. 
* ವಿವಿಧ ರೀತಿಯ ಕೃಷಿಯೇತರ ಸಾಲಗಳಿಗೆ ಡಿಸಿಸಿ ಬ್ಯಾಂಕ್‌ಗಳ ಹಂತದಲ್ಲಿ ಸಾಲದ ನಿಯಮಾವಳಿಗಳನ್ನು ರೂಪಿಸಿ ಅದರನ್ವಯ ಸಾಲ ನೀಡಲಾಗುತ್ತಿದೆ. 


ಸಹಕಾರ ಸಂಘಗಳ ಅಪರ ನಿಬಂಧಕರು 
(ಪತ್ತು) 


ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕೆ.ಎ. ತಿಪ್ಪೇಸ್ವಾಮಿ, (ನಾಮನಿರ್ದೇಶನ ಹೊಂದಿದವರು) ಇವರ 
ಪ್ರಶ್ನೆ ಸಂಖ್ಯೆ: 853(967) ಗೆ ಮಾಹಿತಿ 


ಅಮುಬಂ೦ಧ-೧4 


(ರೂ. ಲಕ್ಷಗಳಲ್ಲಿ) 


ಹಸರ ಪದನಾಮ 


ಜಿಲ್ಲಾ ಕೇಂದ್ರ 


ಐ. ರವೀಂದ 
ಸಹಕಾರ ್‌ 


oN ಎಸ್‌.ಎ. 
p) K 
ಶಿನಮೊಗ್ಗ ಶಿವಕುಮಾರ್‌ 


ರಹಾ 


# loco sah 
ಸಹಕಾರ ಸಂಘಗಳ ಅಪರ ನಿಬಂಧಕರು 


(ಪತ್ತು) 


